ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ - 1079(77) 


ಉತ್ತರಿಸಬೇಕಾದ ದಿನಾಂಕ - 21-12-2018 
ಸದಸ್ಯರ ಹೆಸರು - ಶ್ರೀ.ಕೆ. ಅಬ್ದುಲ್‌ ಜಬ್ಬಾರ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು - ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ 


ವ್ಯವಹಾರಗಳು, ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌' ಮತ್ತು ವಕ್ಸ್‌ ಸಚಿವರು. 


ಉತ್ತರ 
ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ | ರಾಜ್ಯದಲ್ಲಿ ಅಲ್ಲಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ 
ಅಧೀನದಲ್ಲಿರುವ ಹಾಸ್ಟೆಲ್‌ ಹಾಗೂ ವಸತಿ ಶಾಲೆಗಳ | 304 ಹಾಸ್ಟೆಲ್‌ಗಳು ಹಾಗೂ 129 ವಸತಿ 
ಸಂಖ್ಯೆ ಎಷ್ಟು: ಅವು ಯಾವುವು; (ಜಿಲ್ಲಾವಾರು ವಿವರ | ಶಾಲೆ/ಕಾಲೇಜುಗಳು/ಮಾದರಿ ವಸತಿ ಶಾಲೆ/ಸರ್ಕಾರಿ, ಮುಸ್ಲಿಂ ವಸತಿ 
ನೀಡುವುದು) ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಜಿಲ್ಲಾವಾರು ವಿವರ 
ಅನುಬಂಧದಲ್ಲಿ ಲಗತ್ತಿಸಿದೆ. 


ದಾ ವಾ 
ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟು; ವಾರ್ಷಿಕ ಆದಾಯ ಮಿತಿ ರೂ.2.50 ಲಕ್ಷಗಳಿಗೆ ನಿಗದಿಪಡಿಸಿದೆ. 
ಯಾವ ವರ್ಗದವರಿಗೆ ; | ಅಲ್ಪಸಂಖ್ಯಾತ ಸಮುದಾಯಗಳಾದೆ ಪ್ರವರ್ಗ-1 (ಎಲ್ಲಾ ಮುಸ್ಲಿಂ 
ಎ ನೀಡುವುದು) ಸಮುದಾಯದವರಿಗೆ) ಪ್ರವರ್ಗ-2ಎ (ಬೌದ್ದ, ಪುವರ್ಗ-2ಬಿ 
(ಮುಸ್ಲಿಂ), ಪುವರ್ಗ-3ಬಿ (ಕ್ರಿಶ್ಲಿಯನ್‌, ಜೈನ್‌) ಸಿಖ್‌ ಮತ್ತು 
ಪಾರ್ಸಿ ಸಮುದಾಯದವರಿಗೆ ಅನ್ವಯಿಸುತ್ತದೆ. 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ | ಸರ್ಕಾರದ ಆದೇಶ ಸಂಖ್ಯೆ: ಎಂಡಬ್ಬ್ಯೂಡಿ 266 ಎಂಡಿಎಸ್‌ 
ಹಾಸ್ಟೆಲ್‌ಗಳಲ್ಲಿನ ವಿದ್ಯಾರ್ಥಿಗಳಿಗೆ ಹಾವು, ಚೇಳು ಕಡಿತ | 2018 ದಿನಾಂಕ:12.10.2018ರ ಆದೇಶದಲ್ಲಿ ಆಲ್ಲಸಂಖ್ಯಾತರ 
ಮತ್ತು ಆಕಸ್ಮಿಕ ಮರಣ ಹೊಂದಿದರೆ ಅವರುಗಳಿಗೆ | ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ ಹಾಸ್ಟೆಲ್‌ಗಳು/ವಸತಿ 
ನೀಡಲಾಗುವ ಪರಿಹಾರದ ಮೊತ್ತ ಎಷ್ಟು? (ವಿವರ | ಶಾಲಾ/ಕಾಲೇಜುಗಗಳಲ್ಲಿನ ವಿದ್ಯಾರ್ಥಿಗಳು ಆಕಸ್ಮಿಕ ಮರಣ 
» ಹೊಂದಿದ್ದಲ್ಲಿ, ರಸ್ತೆ ಅಫಘಾತ, ನೀರು, ಬೆಂಕಿ, ವಿದ್ಯುತ್‌, ಹಾಗೂ 
ಆಕಸ್ಮಿಕವಾಗಿ ಹಾವು, ಚೇಳು, ಕರಡಿ, ಚಿರತೆ, ಕಾಡುಮೃಗ 
ಮೊದಲಾದ ವಿಷಜಂತುಗಳಿಂದ ಅಫಫಾತದಿಂದಾಗಿ ಮರಣ 
| ಹೊಂದಿದ್ದಲ್ಲಿ ಅಂತಹ ವಿದ್ಯಾರ್ದಿಗಳ ಪೋಷಕರಿಗೆ ರೂ.2.00 
ಲಕ್ಷಗಳ ಪರಿಹಾರಧನ ನೀಡಲಾಗುವುದು. 


ಆಹಾರ ಮತ್ತು ನಾಗರೀಕ ಸರಬರಾಜು 
ಹಾಗೂ ಗ್ರಾಹಕರ ವ್ಯವಹಾರಗಳು ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಟ್‌ ಸಚಿವರು 


ಸo್ಯೆ MWD $7 LMQ 2018 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ ಅಬ್ದುಲ್‌ ಜಬ್ಬಾರ್‌ (ನಾಮನಿರ್ದೇಶನ 
ಹೊಂದಿದವರು) ರವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:77ಕ್ಕೆ ಅನುಬಂಧ 


ರಾಜ್ಯದಲ್ಲಿರುವ 304 ಮೆಟ್ರಿಕ್‌ ಪೂರ್ವ/ಮೆಟ್ರಿಕ್‌ ನಂತರ ವಿದ್ಯಾರ್ಥಿನಿಲಯಗಳ 
ಜಿಲ್ಲಾವಾರು ಮಾಹಿತಿ 


. ಮೆಟ್ರಿಕ್‌ ಪೂರ್ವ - ಮೆಟ್ರಿಕ್‌ ನಂತರ NEN | 
oo nn | 

| FS] SS Teg So [SS ey 
| 4 


py 
& 


FS FE 
4 ಈ ಕ 
£ 
[53 


| 


FN 


- 
[7°] 


w 


gy 
<A. 
N 
[e) 


§ 
Ka 
1 - 


> 


'ಮಾನ್ಮ ವಿಧಾನ ಪರಿಷತ್ತಿನ ಸದಸ್ಕರಾದ ಶ್ರೀ ಕೆ ಅಬುಲ್‌ ಜಬ್ಲಾರ್‌ (ನಾಮನಿರ್ದೇಶನ 
ತ್ತಿ ಬ್ದು ಬ್ದಾ 


೭77ಕ್ಕೆ ಅನುಬಂಧ 


ಹೊಂದಿದವರು) ರವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ರುವ 95 ಮೊರಾರ್ಜಿದೇಸಾಯಿ ವಸತಿ ಶಾಲೆ/05 ಸರ್ಕಾರಿ ಮುಸಿಂ ವಸತಿ ಶಾಲೆಗಳ 


ರಾ 


ಜಿಲ್ಲಾವಾರು ಮಾಹಿತಿ. 


ಪಾಕರ್‌್‌ T 


ಬೆಂಗಳೂರು 


ಗ್ರಾಮಾಂತರ 


ಬಾಗಲಕೋಟೆ 


14 | ಧಾರವಾಢ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ ಅಬ್ದುಲ್‌ ಜಬ್ಬಾರ್‌ (ನಾಮನಿರ್ದೇಶನ " 
ಹೊಂದಿದವರು) ರವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:77ಕ್ಕೆ ಅನುಬಂಧ 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 21 ಅಲ್ಲಸಂಖ್ಯಾತರ ಮೊರಾರ್ಜಿದೇಸಾಯಿ ಪದವಿ ಪೂರ್ವ ವಸತಿ 


ನಕ್ಕ ವಷ ಬಾಲಕಯರಾಪದನ: 


I 

37 ಕಡ i 

3 
5 

6 ವಿಜಯಪುರ 1 - 
ES 

8 ಬಾಗಲಕೋಟೆ 1 1 

9 ' ರಾಯಚೂರು 1 1 

10 | ಜಿತದುರ್ಗ NN 

11 ಬಳ್ಳಾರಿ 1 - 


| 12 | ತುಮಕೂರು 1 - 


